ಚುಕ್ಕೆ ಗುರುತಿಲ್ಲದ 
ಸದಸ್ಕರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


550 


ಶ್ರೀ ಪಿ.ಆರ್‌.ರಮೇಶ್‌ 
(ನಾಮನಿದೇಶನ ಹೊಂದಿದವರು) 
24.09.2020 

ಮಾನ್ಯ ಮುಖ್ಯಮಂತ್ರಿರವರು 


ಕ್ರಸಂ ಪಶ್ನೆ ಉತ್ತರ 
ಜಯಪ್ರಕಾಶ್‌ ನಾರಾಯಣ್‌ 8ನೇ `ಹೆಂತೆದ ಬಡಾವಣೆ ರಚಿಸ 933 
ಅ) | ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಎಕರೆ 29 ಗುಂಟೆ ಜಮೀನಿಗೆ ಅಂತಿಮ ಅಧಿಸೂಚನೆ 
ವತಿಯಿಂದ/ ಸರ್ಕಾರದಿಂದ ಬೆಂಗಳೂರು | ಸಂಖ್ಯೆ:/ೈUD/292/MNX/93 ರಲ್ಲಿ ದಿನಾಂಕ:19.10.1994, 
ನಗರದ ಜಯಪ್ರಕಾಶ್‌ ನಾರಾಯಣ್‌ 8ನೇ | UDD/434/MNX/97 ರಲ್ಲಿ ದಿನಾಂಕ;17.09.1997 ಮತ್ತು 
ಹಂತದ ಬಡಾವಣೆಯ ನಿರ್ಮಾಣ ಯಾವ | UDD/457/ MNX/98 ರಲ್ಲಿ ದಿನಾಂಕ: 05.04.1999 ರಂದು 
ಹಂತದಲ್ಲಿದೆ; (ರಃ ಕುರಿತು ಯಾವುಣೇ | ಹೊರಡಿಸಲಾಗಿರುತ್ತದೆ. ಅವುಗಳಲ್ಲಿ ತಾಂತ್ರಿಕ ವಿಭಾಗಕ್ಕೆ 380 ಎಕರೆ 
ನ್ಯಾಯಾಲಯದ ಆದೇಶಗಳು ಇದ್ದಲ್ಲಿ ಅದರ | Fe ಯ. i ಆ 
ನ ; ಸ್ತಾಂತರಿಸಿದ ಭೂಪ್ರದೇಶದಲ್ಲಿ ಎ ೦ಟೆ ಜಮೀನನ 
ಬಗ್ಗ ಸಂಕ್ಷಿಪ್ತವಾಗಿ ಮಾಹಿತಿ ನೀಡುವುದು) | ವಣೆ ನಿರ್ಮಿಸಲು ಉಪಯೋಗಿಸಿಕೊಳ್ಳಲಾಗಿರುತ್ತದೆ ಹಾಗೂ 
ಬಡಾವಣೆಯಲ್ಲಿ ವಿವಿಧ ಅಳತೆಯ 2229 ನಿವೇಶನಗಳನ್ನು ರಚಿಸಿ 

ಹಂಚಿಕೆ ಮಾಡಲಾಗಿರುತ್ತದೆ. 

ಆ) ಕೊತ್ತನೂರು ಗ್ರಾಮದ ಸರ್ವೆ ನಂ. 87 ಒಟ್ಟು | ಬೆಂಗಳೂರು ದಕ್ಷಿಣ ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ ಸರ್ವೆ ನಂ 87 


57 ಎಕರೆ 11 ಗುಂಟೆ ಜಮೀನನ್ನು ಸರ್ಕಾರದ 
ರಿಸರ್ವ್‌ ಕಾವಲ್‌ ಎಂದು ಇರುವುದರ ಬಗ್ಗೆ 
ಪ್ರಾಧಿಕಾರದಿಂದ ಯಾವ ಕ್ರಮಗಳನ್ನು 
ತೆಗೆದುಕೊಳ್ಳಲಾಗಿದೆ; (ಈ ಕುರಿತು 
ಮಾಹಿತಿಯನ್ನು ನೀಡುವುದು) 


ಸಂಕಿಪ 
ಫಲ 


ರ 57 ಎಕರೆ 11 ಗುಂಟೆ ಸರ್ಕಾರದ ರಿಸರ್ವ್‌ ಕಾವಲ್‌ ಜಮೀನನ್ನು 
ಜೆ.ಪಿ.ನಗರ 8ನೇ ಹಂತದ ಬಡಾವಣೆಗಾಗಿ ಭೂಸ್ವಾಧೀನ ಪಡೆಯಲು 


ಪ್ರಾಧಿಕಾರದಿಂದ ದಿನಾಂಕ: 02.03.1988 ರಂದು ಪ್ರಾಥಮಿಕ 
ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. ಸದರಿ ಜಮೀನಿಗೆ 
ದಿನಾಂಕ:19.10.1994 ರಂದು ಅಂತಿಮ ಅಧಿಸೂಚನೆ 


ಹೊರಡಿಸಲಾಗಿರುತ್ತದೆ, ನಂತರ ರಾಜ್ಯ ಉಚ್ಛ ನ್ಯಾಯಾಲಯದ 

WP No 10358-362/88, WP No 8783/1995, 34796/96, 
566-567/98, 3324-25/98, 7681/98 ರಲ್ಲಿನ ಆದೇಶದಂತೆ 
ಒಟ್ಟು 57 ಎಕರೆ 11 ಗುಂಟೆ ಜಮೀನಿನ ಪೈಕಿ 23 ಎಕರೆ ಜಮೀನಿಗೆ 
ಐತೀರ್ಪು ಅನುಮೋದಿಸಿ, ಭೂಪರಿಹಾರವನ್ನು ಭೂಸ್ವಾಧೀನ ಕಾಯ್ದೆ 
30, 31(2) ರಂತೆ ಸಿವಿಲ್‌ ನ್ಯಾಯಾಲಯಕ್ಕೆ ಜಮಾ ಮಾಡಲಾಗಿರುತ್ತದೆ. 
ನಂತರ ಅಭಿಯಂತರರ ಶಾಖೆಯ ಅಭಿಪ್ರಾಯದಂತೆ ಪುನಃ 18 ಎಕರೆ 
30 ಗುಂಟೆ ಜಮೀನಿಗೆ ದಿನಾಂಕ:10.09.2009 ರಂದು ಮತ್ತು 05 
ಎಕರೆ ಜಮೀನಿಗೆ ದಿನಾಂಕ:ಃ12.10.2009 ರಂದು ಪ್ರತ್ಯೇಕ ಐತೀರ್ಪು 
ರಚಿಸಲಾಗಿರುತ್ತದೆ. ತದನಂತರ ದಿನಾಂಕ: 12.11.2009 ರಂದು 05 
ಎಕರೆ ಜಮೀನಿಗೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. 
ಒಟ್ಟಾರೆ 47 ಎಕರೆ 11 ಗುಂಟೆ ಜಮೀನಿನ ಪೈಕಿ 12 ಎಕರೆ 31 ಗುಂಟೆ 


ಭಿ 


ಹೊರತುಪಡಿಸಿ ಉಳಿದ ಜಮೀನನ್ನು ಪ್ರಾಧಿಕಾರದಿಂದ 


್ನಿ 


ಭೂಸ್ಪಾಧೀನ ಪ 


0S No 8957/1996 ಸಿವಿಲ್‌ | ಬೆಂಗಳೂರು ನಗರದ ಜಯಪ್ರಕಾಶ್‌ ನಾರಾಯಣ್‌ 8ನೇ ಹಂತದ 
ಇ) ನ್ಯಾಯಾಲಯದಲ್ಲಿ ಸರ್ವೆ ನಂ 87 ಕೆ ಬಡಾವಣೆ, ಕೊತ್ತನೂರು ಗ್ರಾಮದ ಸರ್ವೆ ನಂಬರ್‌ 87 ಕ್ಕೆ 
ಸಂಬಂಧಿಸಿದ ಆದೇಶ ಪಕಾರ ಪಾಧಿಕಾರ | ಸಂಬಂಧಿಸಿದಂತೆ ಶ್ರೀ ಗೋವಿಂದ ರಾವ್‌ ಮತ್ತು ಇತರರು ಪ್ರಾಧಿಕಾರ 
; ಪು; a 
ಯಾವ ಕ್ರಮಗಳನ್ನು ಜರುಗಿಸಿದೆ; (ಈ ಮತ್ತು ಇತರರ ವಿರುದ್ಧ ಮಾನ್ಯ ಸಿಟಿ ಸಿವಿಲ್‌ ನ್ಯಾಯಾಲಯದಲ್ಲಿ 
ಸಂಬಂಧ ಕೈಗೊಂಡ ಕ್ರಮಗಳ ಕುರಿತು ಸಂಕ್ಷಿಪ್ತ | ದಾಖಲಿಸಿದ್ದ 05S No 8957/996 ದಾವೆಯು ದಿನಾಂಕ 
ಮಾಹಿತಿಯನ್ನು ನೀಡುವುದು) 25.11.2006 ರಂದು ವಜಾಗೊಂಡಿರುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ 
ಜಮೀನಿನ ಭೂಸ್ವಾಧೀನದ ಪ್ರಕ್ರಿಯೆಯನ್ನು ಮುಂದುವರಿಸಲಾಗಿದೆ. 
ಬೆಂಗಳೊರು ದಕ್ಷಿಣ ತಾಲ್ಲೂಕು ಹಿಂದುಳಿದ | ಶ್ರೀ ಪಿ.ಆರ್‌.ರಮೇಶ್‌ ರವರು ದಿನಾಂಕ:27.01.1988 ರಲ್ಲಿ ವಸತಿ & 
ಈ) | ವರ್ಗ, ಹಿಂದುಳಿದ ಜಾತಿ ಮತ್ತು ಹಿಂದುಳಿದ | ನಗರಾಭಿ ನಿವೃದ್ಧಿ ಇಲಾಖೆಗೆ ಪತ್ರ ನೀಡಿ ಕೊತ್ತಮೂರು ಗ್ರಾಮದ ಸರೆ 


ಪಂಗಡಗಳ ಕ್ಷೇಮಾಭಿವೃದ್ಧಿ ಸಂಘದ 
ವತಿಯಿಂದ ಕೊತ್ತನೂರು ಗ್ರಾಮದ ಸರ್ವೆ ನಂ 
87/5 ರ ಪರವಾಗಿ 1989 ನೇ ಇಸವಿಯಲ್ಲಿ 
ನೀಡಿದ ಆಕ್ಷೇಪಣಿಗಳ ಪ್ರಕಾರ ಪ್ರಾಧಿಕಾರ 
ಯಾವ ಕ್ರಮಗಳನ್ನು ಕೈಗೊಂಡಿದೆ? 
(ಮಾಹಿತಿಯನ್ನು ಒದಗಿಸುವುದು) 


ನಂ 87/5 "ರಲ್ಲಿ ಸುಮಾರು 05 ಎಕರೆ ಜಮೀನು ಇದ್ದು ಅದರಲ್ಲಿ 
ಸುಮಾರು 200 ಜನ ಹಿಂದುಳಿದ ಜಾತಿ, ಪಂಗಡದವರು ವಾಸವಿದ್ದು 


ಸದರಿ ರೆವಿನ್ಯು ನಿವೇಶನದಾರರಿಗೆ ಸಕ್ರಮಗೊಳಿಸಬೇಕೆಂದು 
ಕೋರಿರುತ್ತಾರೆ. 

ಸದರಿ ಪತ್ರದನ್ನ್ವಯ ಪ್ರಾಧಿಕಾರದಿಂದ ವರದಿ ಕೋರಲಾಗಿದ್ದು, 
ಪ್ರಾಧಿಕಾರದ ಪತ್ರ ದಿನಾಂಕ: 07.07.1988 ರಲ್ಲಿ ಈ ಕೆಳಕಂಡಂತೆ 


ಪ್ರಾಧಿಕಾರವು ಸರ್ಕಾರಕ್ಕೆ ವರದಿ ನೀಡಿರುತ್ತದೆ. 


“ಕೊತ್ತನೂರು ಗ್ರಾಮದ ಸರ್ವೆ ನಂ 87/5 ರಲ್ಲಿ ಭೂಸ್ಪಾಧೀನ ಪ್ರಕ್ರಿಯೆ 
ಚಾಲ್ತಿಯಲ್ಲಿದ್ದು ಬಿ.ಡಿ.ಎ. ಕಾಯ್ದೆ 17(5) ರನ್ವಯ ಆಸಕ್ತಿಯುಳ್ಳ 
ಹಕ್ಕುದಾರರ ಲಿಖಿತ ಆಕ್ಷೇಪಣೆ /ಹೇಳಿಕೆ ಪಡೆದು ಸಕ್ಷಮ ಪ್ರಾಧಿಕಾರದ 


ಮುಂದೆ ಮಂಡಿಸಿ ಸೂಕ್ತ ಆದೇಶ ಪಡೆದು ನಂತರ ಕ್ರಮ 
ವಹಿಸಲಾಗುವುದು” 
ತದನಂತರ ದಿನಾಂಕ; 04.10.2010 ರಂದು ಮೇಲ್ಕಂಡ ಸರ್ವೆ 


ನಂ.87/5 ರಲ್ಲಿನ 3 ಎಕರೆ ಜಮೀನನ್ನು ಭೂಸ್ವಾಧೀನ ಕಾಯ್ದೆ ಕಲಂ 
48(1)ರನ್ವಯ  ಭೂಸ್ಥಾಧೀನದಿಂದ ಕೈಬಿಟ್ಟು ಅಧಿಸೂಚನೆಯನ್ನು 
ಹೊರಡಿಸಲಾಗಿರುತ್ತದೆ. 


ಸಂಖ್ಯೆ: ನಅಇ 63 ಬೆಂಭೂಸ್ವಾ 2020 


(ಬಿ.ಎಸ್‌. ಯಡಿಯೂರಪು 
ಮುಖ್ಯಮಂತ್ರಿ 


